ತರ್ವಾಟಿಕ ವಿಧಾನ ಪರಿಷತು 


ಚುಕೆ, ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 257 


ಮಾನ್ಯ ಸದಸ್ಯರ ಹೆಸರು : ಡಾ.ತೇಜಸ್ಮಿನಿ ಗೌಡ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ : 13-12-2021 
ಉತ್ತರಿಸುವ ಸಚಿವರು : ಪ್ರವಾಸೋದ್ಯಮ ಹಾಗೂ ಪರಿಸರ ಮತ್ತು 


ಜೀವಿ ಶಾಸ್ತ್ರ ಸಚಿವರು 


ಅ)। ಕರ್ನಾಟಕದಲ್ಲಿನ ಯಾವ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸುವ ರಾಜ್ಯದ 
ಯಾವ ಐತಿಹಾಸಿಕ |ಐತಿಹಾಸಿಕ/ಪಾರಂಪರಿಕ ಸ್ಮಾರಕಗಳ ಪಟ್ಟಿಯನ್ನು ಅನುಬಂಧದಲ್ಲಿ 


ಪಾರಂಪರಿಕ ಸ್ಮಾರಕಗಳು |ಒದಗಿಸಿದೆ. 
ಹೆಚ್ಚು ಪ್ರವಾಸಿಗರನ್ನು 
ಆಕರ್ಷಿಸುತ್ತಿವೆ; 


ಕೆಳದಿ ಸಾಮ್ರಾಜ್ಯದ ಕೆಳದಿ, ಕೆಳದಿ, ಇಕ್ಕೇರಿ ನಗರಕೋಟೆ (ಬಿದನೂರಿನ ಕೋಟೆ) ಹಾಗೂ 
ಇಕ್ಕೇರಿ, ನಗರಕೋಟೆ | ತೀರ್ಥಹಳ್ಳಿಯ ಕವಲೇದುರ್ಗ ಸ್ಮಾರಕಗಳು ಭಾರತೀಯ ಪುರಾತತ್ವ 
(ಬಿದನೂರಿನ ಕೋಟೆ) ಹಾಗೂ | ಸರ್ಮೇಕ್ಷಣೆ, ಬೆಂಗಳೂರು ವೃತ್ತ ರವರ ವ್ಯಾಪ್ತಿಗೆ ಒಳಪಡುತ್ತದೆ. 
ತೀರ್ಥಹಳ್ಳಿಯ ಕವಲೇ 

ದಮರ್ಗಗಳಿಗೆ ಕಳೆದ 3 ಅಧೀಕ್ಷಕ ಪುರಾತತ್ವಜ್ಞರು, ಭಾರತೀಯ ಪುರಾತತ್ವ್ತ ಸರ್ಮೇಕ್ಷಣೆ, 
ವರ್ಷಗಳಲ್ಲಿ ಭೇಟಿ ನೀಡಿದ| ಬೆಂಗಳೂರು ವೃತ್ತ ರವರು, ಈ ಸ್ಮಾರಕಗಳಿಗೆ ಟಿಕೆಟ್‌ ನೀಡದ ಕಾರಣ, 
ಪ್ರವಾಸಿಗರೆಷ್ಟು; ಆ ಪೈಕಿ।! ಪ್ರವಾಸಿಗರ ಒಳಹರಿವಿನ ನಿಖರವಾದ ಮಾಹಿತಿಯನ್ನು ಹೊಂದಿಲ್ಲ. 


ದೇಶಿಯರು ಹಾಗೂ | ಆದಾಗ್ಯೂ, ಪ್ರತಿನಿತ್ಯ ಮತ್ತು ಪ್ರತಿವರ್ಷ ಸರಾಸರಿ ಪ್ರವಾಸಿಗರ 
ವಿದೇಶಿಯರ ಸ೦ಖ್ಯೆ | ಒಳಹರಿವಿನ ಮಾಹಿತಿಯನ್ನು ಈ ಕೆಳಗಿನಂತೆ ಒದಗಿಸಿರುತ್ತಾರೆ. 
ನೀಡುವುದು; 
[ಕ ಸ್ಮಾರಕದ ಹೆಸರು ಪ್ರತಿನಿತ್ಯ ಪ್ರತಿ ವರ್ಷದಲ್ಲಿ 
ಸಂ. ಬೇಟಿ ನೀಡುವ ಬೇಟಿ ನೀಡುವ 
ಪ್ರವಾಸಿಗರ ಪ್ರವಾಸಿಗರ 
ಸಂಖ್ಯೆ ಸ೦ಖ್ಯೆ 
ರಾಮೇಶ್ವರ 100 36,500 
ದೇವಸ್ಥಾನ, ಕೆಳದಿ 
E ಅಘೋರೇಶ್ವರ 20 | 73,000 
ದೇವಸ್ಥಾನ, ಇಕ್ಕೇರಿ 
3 ಶಿವಪ್ಪನಾಯಕ 300 1,09,500 
ಕೋಟೆ 
m1 | ಕೋಟೆ, ಕವಲೇದುರ್ಗ |: 80 - 2,20 | 


1219/21, 5:34 PM CamScanner 12-09-2021 16.30_2 (1).jpg 


ಪ್ರವಾಸೋದ್ಯಮ 


ಇ)| ಪ್ರಪಾಸಿಗರಿಗೆ ಉಳಿದು ಕೊಳ್ಳಲು 
ಇರುವ ತೆಂಗುದಾಣ ಹಾಗೂ 
ಹೋಟೆಲ್‌ ಗಳ ಸಂಖ್ಯೆ ಎಷ್ಟು; 


ಶಿವಮೊಗ್ಗ ಜಿಲ್ಲೆಯಲ್ಲಿ ಕರ್ನಾಟಕ 
ಇಲಾಖೆಯಿಂದ ಅಧಿಕೃತವಾಗಿ ಅನುಮೋದನೆ ಪಡದಿರುವ 
ಹೋಟೆಲ್‌ಗಳ ಸಂಖ್ಯ: 20 ಮತ್ತು ಹೋಂ ಸ್ನೇಗಳ ಸಂಖ್ಯೆ: 37 ಹಾಗೂ 
ಯಾತಿನಿವಾಸಗಳ ಸಂಖ್ಯೆ: 21 ಆಗಿರುತ್ತದೆ. 


ಪ್ರವಾಸೋದ್ಯಮ ಇಲಾಖೆಯಿಂದ ಕವಲೇದುರ್ಗ ಐತಿಹಾಸಿಕ 

ಪ್ರವಾಸಿ ತಾಣಕ್ಕೆ ಈ ಕೆಳಕಂಡ ರಸ್ತೆ ಕಾಮಗಾರಿಗಳನ್ನು ಮಂಜೂರು 

ಮಾಡಲಾಗಿದೆ. 

* 2017-18ನೇ ಸಾಲಿನಲ್ಲಿ ಕವಲೇದುರ್ಗ ಐತಿಹಾಸಿಕ ತಾಣಕೆ ರಸ್ತ 
ಸಂಪರ್ಕಕ್ಕಾಗಿ ರೂ.150.000ಕ್ಷಗಳ ವೆಚ್ಚದಲ್ಲಿ ಕವಲೇದುರ್ಗ ಕೋಟೆ 
ರಸ್ತೆ ಅಭಿವೃದ್ದಿ (2 ಕಿ.ಮೀ) ಕೈಗೊಂಡು ಕಾಮಗಾರಿ 
ಪೂರ್ಣಗೊಳಿಸಲಾಗಿದೆ. 

« 2019-20ನೇ ಸಾಲಿನಲ್ಲಿ ಕವಲೇದುರ್ಗ ಕೋಟೆಯ ಮುಖ್ಯ ರಸ್ತೆಯಿಂದ 
ಕವಲೇದುರ್ಗದವರೆಗೆ ರೂ.50.00ಲಕ್ಷಗಳ ಅಂದಾಜು ವೆಚ್ಛದಲ್ಲಿ ರಸ್ತೆ 

ಅಭಿವೃದ್ದಿ ಕಾಮಗಾರಿಯು ಮಂಜೂರಾಗಿದ್ದ, ಕಾಮಗಾರಿ 

ಪ್ರಾರಂಭಿಸಲಾಗಿದೆ. 


ಕವಲೇ ದಮರ್ಗದಂತಹ ಕಠಿಣ 
ಐತಿಹಾಸಿಕ ತಾಣಕ್ಕೆ 
ವಾಹನದಲ್ಲಿ ಹೋಗಲು ರಸ್ತ 
ಸಂಪರ್ಕ ಇಲ್ಲದಿರುವುದು 
ಸರ್ಕಾರದ ಗಮನದಲ್ಲಿದೆಯೇ; 
ಇದಲ್ಲಿ ರಸ್ತೆ ನಿರ್ಮಾಣ 
ಯಾವಾಗ ಮಾಡಲಾಗುತ್ತದೆ? 


TOR 297 TDV 2021 


ಪ್ರವಾಸೋದ್ಯಮ ಹಾಗೂ 
ಪರಿಸರ ಮತ್ತು ಜೀವಿ ಶಾಸ್ತ, ಸಚಿವರು 


https://mail.google.com/mail/u/0/?tab=rm&ogbl#finbox/FMfcgzGIIMMTVFVsPdVcTCJXvgBITqzg?projector= 1&messagePartld=0.2 


1/1 


ಕರ್ನಾಟಕ ವಿಧಾನ ಪರಿಷತಿನ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 2578, ಅನುಬಂಧ 


1, ಹಂಪಿ ಸ್ಮಾರಕ ಸಮುಚ್ಚಿಯಗಳು. 

2. ಬಾದಾಮಿ, ಐಹೊಳೆ, ಪಟ್ಟಿದಕಲ್ಲು ಸ್ಮಾರಕ ಸಮುಚ್ಛ್ಚೆಯಗಳು. 

3. ಬೇಲೂರಿನ ಚನ್ನಕೇಶವ. ದೇವಾಲಯ 

4. ಹಳೇಬೀಡಿನ ಕೇದಾರೇಶ್ವರ, ಹೋಯ್ದಳೇಶ್ವರ ದೇವಸ್ಥಾನ 

5, ಶ್ರವಣಬೆಳಗೊಳದ ಚಾವುಂಡರಾಯ ಬಸದಿ ಮತ್ತು ಗೋಮಟೇಶ್ವರ ವಿಗ್ರಹ. 

6. ಸಕಲೇಶಪುರದ ಮಂಜರಾಬಾದ್‌ ಕೋಟೆ. ' 

7. ಚಿತ್ರದುರ್ಗ ಕೋಟೆ 

8. ಬೀದರ್‌ ಕೋಟೆ ಮತ್ತು ಬಸವ ಕಲ್ಯಾಣ ಕೋಟೆ 

9. ವಿಜಯಪುರದ ಗೋಲ್‌ ಗುಂಬಜ್‌ ಮತ್ತು ಇಬ್ರಾಹಿಂ ರೋಜಾ 

10. ಮೈಸೂರಿನ ಶ್ರೀ ಚಾಮುಂಡೇಶ್ವರಿ ದೇವಾಲಯ ಮತ್ತು ನಂದಿ, ಮೈಸೂರು ಅರಮನೆ ಹಾಗೂ 
ಆವರಣದಲ್ಲಿರುವ ಸ್ಮಾರಕಗಳು 

11. ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯ 

12. ಸೋಮನಾಥಪುರದ ಕೇಶವ ದೇವಾಲಯ 

13. ತಲಕಾಡಿನ ಮರಳು ದಿನ್ನೆಗಳು 

14. ಕೀರ್ತೀನಾರಾಯಣ ಮತ್ತು ವೈದ್ಯೇಶ್ವರ ದೇವಾಲಯ 

15. ಶ್ರೀರಂಗಪಟ್ಟಣದ ಶ್ರೀರಂಗನಾಥ ದೇವಾಲಯ, ಬೇಸಿಗೆ ಅರಮನೆ, ಜುಮ್ಮಾ ಮಸೀದಿ, ಟಿಪ್ಪು 
ಸಮಾಧಿ ಮತ್ತು ಗುಂಬಜ್‌ 

16. ಮಂಡ್ಯದ ಮೇಲುಕೋಟೆಯ ಚೆಲುವನಾರಾಯಣ, ಯೋಗನರಸಿಂಹಸ್ವಾಮಿ ದೇವಸ್ಥಾನ 
ಮತ್ತು ಕಲ್ಯಾಣಿ ಸ್ಮಾರಕ ಸಮುಚ್ಛಯಗಳು 

17. ಉಡುಪಿಯ ಶ್ರೀ ಕೃಷ್ಣ ದೇವಾಲಯ, ಪಾಜಕ ಕ್ಲೇತ್ರ, ಕಾರ್ಕಳ ಅನಂತ ಪದ್ಮನಾಭ 
ದೇವಾಲಯ ಮತ್ತು ಗೋಮಟೇಶ್ವರ ವಿಗ್ರಹ. 

18. ಮೂಡಬಿದ್ರಿಯಲ್ಲಿನ ಚೌತರ ಅರಮನೆ 

19. ಕೊಡಗಿನ ಅರಮನೆ, ರಾಜಾಸೀಟ್‌, ರಾಜರ ಸಮಾಧಿಗಳು 

20. ಮಂಗಳೂರಿನ ಸುಲ್ತಾನ್‌ ಬತೇರಿ, ಮಂಗಳಾದೇವಿ ದೇವಾಲಯ 

21. ಚಿಕ್ಕಮಗಳೂರಿನ ಬೆಳವಾಡಿಯ ವೀರನಾರಾಯಣ ದೇವಸ್ಥಾನ 

22. ಶೃಂಗೇರಿಯ ವಿದ್ಯಾಶಂಕರ ದೇವಾಲಯ 

23. ಚಾಮರಾಜನಗರದ ಚಾಮರಾಜೇಶ್ವರ ದೇವಾಲಯ 

24. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಗವಿಗಂಗಾಧರೇಶ್ವರ ದೇವಾಲಯ 

25. ದೇವನಹಳ್ಗಿ ಕೋಟೆ, ಟಿಪ್ಪು ಸುಲ್ತಾನ್‌ ಅರಮನೆ 

26. ಶಿವಗಂಗೆಯ ಗಂಗಾಧರೇಶ್ವರ ಮತ್ತು ಹೊನ್ನದೇವಿ ದೇವಾಲಯ 

27. ಶಿವಮೊಗ್ಗ ತೀರ್ಥಹಳ್ಳಿಯ ಕವಲೇದುರ್ಗ ಕೋಟಿ, ಶಿವಪ್ಪನಾಯಕ ಅರಮನೆ, 
ಹೊಸನಗರದ ಕೋಟೆ 

28. ಧಾರವಾಡದ ಕುಂದಗೋಳದ ಶಂಭುಲಿಂಗೇಶ್ವರ ದೇವಾಲಯ 

29. ಗದಗ್‌ ಲಕ್ಕುಂಡಿಯ ಬ್ರಹ್ಮ ಜಿನಾಲಯ, ಮಾಣಿಕೇಶ್ವರ ದೇವಾಲಯ ಮತ್ತು ಬಾವಿ 

30. ಡಂಬಳದ ದೊಡ್ಡ ಬಸಪ್ಪ ದೇವಾಲಯ 

31. ಸೌಂದತ್ತಿ ಯಲ್ಲಮ್ಮ ದೇವಾಲಯ ಮತ್ತು ಕೋಟೆ 

32. ಕಿತ್ತೂರು ಅರಮನೆ 

33. ಚಿತ್ರದುರ್ಗದ ಕೋಟೆ ಮತ್ತು ಚಂದ್ರವಳ್ಳಿಯ ಪ್ರಾಗೈತಿಹಾಸಿಕ ನೆಲೆ 

34. ದಾವಣಗೆರೆಯ ಹರಿಹರೇಶ್ವರ ದೇವಾಲಯ 

35. ಕೋಲಾರದ ಭೋಗನಂದೀಶ್ವರ ಮತ್ತು ಸೋಮೇಶ್ವರ ದೇವಾಲಯ 


36. ಹಾವೇರಿಯ ಸಿದ್ದೇಶ್ವರ ದೇವಾಲಯ 

37. ಉತ್ತರ ಕನ್ನಡ ಜಿಲ್ಲೆ ಬನವಾಸಿಯ ಮಧುಕೇಶ್ವರ ದೇವಾಲಯ 
38. ಗೋಕರ್ಣದ ಮಹಾಲೇಶ್ವರ ದೇವಾಲಯ 

39. ಕಲಬುರ್ಗಿಯ ಜುಮ್ಮಾ ಮಸೀದಿ 

40. ಕೊಪ್ಪಳ ಜಿಲ್ಲೆಯ ಇಟಗಿಯ ಮಹದೇಶ್ವರ ದೇವಾಲಯ. 


